ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 1008(1330) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ(ಸ್ನಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 


ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ 
ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


ವಿಷಯ: ಸರ್ಕಾರದ ಇಲಾಖೆಗಳ ವೆಬ್‌ಸೈಟ್‌ಗಳ ನಿಯಮಿತ ಮೇಲ್ವಿಚಾರಣೆ ಕುರಿತು 


(ಅ) ಸರ್ಕಾರದ ಒಟ್ಟಿ ಇಲಾಖೆಗಳ ಸಂಖ್ಯೆ ಎಷ್ಟು; ನಿಗಮ ಮಂಡಳಿಗಳ ಸಂಖ್ಯೆ ಎಷ್ಟು; 
ಅವುಗಳಲ್ಲಿ ವೆಬ್‌ಸೈಟ್‌ ವಿಳಾಸವನ್ನು ಹೊಂದಿದ ಸರ್ಕಾರದ ಇಲಾಖೆ ಮತ್ತು ನಿಗಮಗಳ 
ಸಂಖ್ಯೆ ಎಷ್ಟು; ಅವು ಯಾವುವು; (ವೆಬ್‌ಸೈಟ್‌ ವಿಳಾಸದ ಮಾಹಿತಿಯನ್ನು ನೀಡುವುದು) 
ವೆಬ್‌ಸೈಟ್‌ ವಿಳಾಸವನ್ನು ಹೊಂದಿರದ ಸರ್ಕಾರ ಇಲಾಖೆ ಮತ್ತು ನಿಗಮಗಳ ಸಂಖ್ಯೆ ಎಷ್ಟು; 
ಅವು ಯಾವುವು; ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಪ್ರತಿಯೊಂದು 
ಇಲಾಖೆಯ ವೆಬ್‌ಸೈಟ್‌ ವಿಳಾಸ ಹೊಂದುವ ಬಗ್ಗೆ ಸರ್ಕಾರದಿಂದ ಕ್ರಮ ವಹಿಸಲಾಗುವುದೇ; 


(ಆ) ಸರ್ಕಾರದ ವಿವಿಧ ಇಲಾಖೆಗಳ ವೆಬ್‌ಸೈಟ್‌ ನಿರ್ವಹಣೆಯನ್ನು ಯಾವ ಸಂಸ್ಥೆಯಿಂದ 
ನಿರ್ವಹಿಸಲಾಗುತ್ತಿದೆ; ವೆಬ್‌ಸೈಟ್‌ಗಳ ನಿರ್ವಹಣೆಗೆ ತಗಲುವ ವಾರ್ಷಿಕ ವೆಚ್ಚವೆಷ್ಟು; 
ಸರ್ಕಾರದ ಬಹುತೇಕ ಇಲಾಖೆಗಳು ಅಪಡೇಟ್‌ ಆಗದೇ ಹಳೆಯ ಮಾಹಿತಿಯನ್ನೇ 
ಹೊಂದಿರುವುದನ್ನು ಸರ್ಕಾರ ಗಮನಿಸಿದೆಯೇ; ವೆಬ್‌ಸೈಟ್‌ ನಿಯಮಿತ ಮೇಲ್ವಿಚಾರಣೆಗೆ 
ಸರ್ಕಾರದ ಕ್ರಮವೇನು; 


(ಇ) ರಾಜ್ಯದಲ್ಲಿ ಆನ್‌ಲೈನ್‌ನಲ್ಲಿ ಮಾಹಿತಿ ಹಕ್ಕು ಅರ್ಜಿಯನ್ನು ಸ್ವೀಕರಿಸಲಾಗುತ್ತಿದೆಯೇ; 
ಹೌದಾದಲ್ಲಿ ಯಾವ ಯಾವ ಕಛೇರಿಗಳಲ್ಲಿ ಸ್ಟೀಕರಿಸಲಾಗುತ್ತಿದೆ; ಆನ್‌ಲೈನ್‌ನಲ್ಲಿ ಆರ್‌ಟಿಐ 
ಅರ್ಜಿಯನ್ನು ಸಲ್ಲಿಸುವ ಮತ್ತು ಮಾಹಿತಿಯನ್ನು ಪಡೆಯುವ ಕ್ರಮ ಯಾವುದು? 
(ಸಂಪೂರ್ಣ ಮಾಯಿತಿಯನ್ನು ನೀಡುವುದು) 


